ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರು 
ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಆರ್‌. ಧರ್ಮಸೇನ 
194 
02:02.2021 


ಕ್ರಸಂ] 


ಪ್ರಶ್ನೆ” 


ಪತ್ತಕ 


Sk 


ಕಳೆದ`'ಎರಡು ವರ್ಷಗನಕ್ಸ`ಷ್ಯಾ ಸೂರು 
ಮತ್ತು ಚಾಮರಾಜನಗರ ಒಲ್ರೆಗಳಲಿ 
ಸಹಕಾರ ಕ್ಷೇತದಲ್ಲಿ ಕಡಿಮೆ ಬಡ್ಡಿ ' 
ದರದಲ್ಲಿ ಸಾಲ ನೀಡುವ 


ಯೋಜನೆಯಲ್ಲಿ ಸಾಲ' ನೀಡಲಾಗಿರುವ 


ರೈತರ ಸಂಖ್ಯೆ ಎಷ್ಟು. 


ಮೈಸೂರು `ಮತ್ತು ಚಾಮರಾಜನಗರ ಜಕ್ಲಗಳಕ್ಷ ತನನ `ಬಡ್ಡ ದರದಲ್ಲಿ 
ಅಲ್ಪಾವಧಿ ಬೆಳೆ ಸಾಲ ವಿತರಿಸುವ ಯೋಜನೆ ಮತ್ತು ಶೇ3 ರ 
ಬಡ್ಡಿದರದಲ್ಲಿ ಮಧ್ಯಮಾವಧಿ ಮತ್ತು ದೀರ್ಫಾವಧಿ ಕೃಷಿ ಸಾಲ ನೀಡುವ 
ಯೋಜನೆಯಲ್ಲಿ ಸಹಕಾರ ಸಂಘಗಳ ಮೂಲಕ ಕಳೆದ ಎರಡು 
ವರ್ಷಗಳಲ್ಲಿ ರೈತರಿಗೆ ವಿತರಿಸಿದ ಸಾಲದ ವಿವರವನ್ನು ಅನುಬಂಧ-೧1 


ರಲ್ಲಿ ನೀಡಲಾಗಿದೆ. 


ಈ ಹಮೋಜನೆಯಡಿ ನೀಡುವ ಸಾಲದ 


ಗರಿಷ್ಠ ಮತ್ತು ಕನಿಷ್ಠ ಮೊತ್ತ : ಎಷ್ಟು; 


ಶೂನ್ಯ ಬಡ್ಡಿದರದಲ್ಲಿ ' ಅಲ್ಲಾವಧಿ ಜೆಳ""ಸಾಲ ನತ 
ಯೋಜನೆಯಡಿ ಕುಟುಂಬಕ್ಕೆ ಗರಿಷ್ಟ ರೂ.3.00 ಲಕ್ಷಗಳವರೆಗಿನ ಸಾಲದ [ 
ಮಿತಿಯನ್ನು ನಿಗದಿಪಡಿಸಲಾಗಿದೆ. ಕನಿಷ್ಟ. ಸಾಲದ "ಮಿತಿ 
ನಿಗದಿಯಾಗಿರುವುದಿಲ್ಲ. 

ಶೇ.3'ರ ಬಡ್ಡಿದರದಲ್ಲಿ ಮಧ್ಯಮಾವಧಿ. ಮತ್ತು ದೀರ್ಫಾವಧಿ ಕೃಷಿ 
ಸಾಲ ನೀಡುವ ಯೋಜನೆಯಡಿ ಕುಟುಂಬಕ್ಕೆ ಗರಿಷ್ಟ ರೂ.10.00 
ಲಕ್ಷಗಳವರೆಗಿನ ಸಾಲದ - ಮಿತಿಯನ್ನು ನಿಗದಿಪಡಿಸಲಾಗಿದೆ. ಕನಿಷ್ಟ 
ಸಾಲದ ಮಿತಿ ನಿಗದಿಯಾಗಿರುವುದಿಲ್ಲ. 


(ಇ) 


ಮೇಲ್ಕಂಡ ಎರಡು ಜಿಲ್ಲೆಗಳಲ್ಲಿ ಎಷ್ಟು 
ರೈತರಿಗೆ ಸಾಲ ಮನ್ನಾ ಮಾಡಲಾಗಿದೆ; 
ಸಾಲ ಮನ್ನಾ ಮಾಡಲು ಸರ್ಕಾರ 
ವಿಧಿಸಿರುವ ಮಾನದಂಡಗಳೇನು? 


[ರೊ.100 ಲಕ್ಷಗಳ ಸಾಲಮನ್ನಾ: ದನವನವನ್ಸ ನೃಢನನ"ಪತ್ತ' 

ಚಾಮರಾಜನಗರ ಜಿಲ್ಲೆಗಳ ಸಹಕಾರ ಸಂಘಗಳಲ್ಲಿ ಕ್ರಮವಾಗಿ 49,430 

ಮತ್ತು 16,421 ರೈತರಿಗೆ ಸಾಲ ಮನ್ನಾ ಮಾಡಲಾಗಿದೆ. 

ಸಾಲ ಮನ್ನಾ . ಮಾಡಲು ಸರ್ಕಾರವು 

ಮಾನದಂಡಗಳು ಈ ಕೆಳಗಿನಂತಿರುತ್ತವೆ. | 

1. ಪ್ರಾಥಮಿಕ ಕೃಷಿ ಪತ್ತಿನ್ನ' 'ಸೆಹಕಾರ ಸಂಘಗಳು; ಡಿಸಿಸಿ ಬ್ಯಾಂಕುಗಳು, 
ಪಿಕಾರ್ಡ್‌ ಬ್ಯಾಂಕುಗಳು ಹಾಗೂ  ಲ್ಯಾಂಪ್ಲ್‌ಗಳಲ್ಲಿ ರೈತರು 
ದಿ:10.07.2018ಕ್ಕೆ ಹೊರಬಾಕಿ ಹೊಂದಿರಬೇಕು. 

2. ಬೆಳೆ ಸಾಲದಲ್ಲಿ ಒಂದು ಕುಟುಂಬಕ್ಕೆ. ಗರಿಷ್ಟ ರೂ.1.00 ಲಕ್ಷ ಮಾತ್ರ 
ಮನ್ನಾ ಆಗುತ್ತದೆ. 

3. ಈ ಯೋಜನೆ ಕೆಳಕಂಡವರಿಗೆ ಅನ್ಹಯವಾಗುವುದಿಲ್ಲ. 


ವಿಧಿಸಿರುವ 


— 


[ ರೂ.20,000.. ಕ್ಕಿಂತ ಹೆಚ್ಚಿನ ವೇತನ/ಪಿಂಚಣಿ ಪಡೆಯುವ 
ಸರ್ಕಾರಿ, ಸಹಕಾರ ಮತ್ತು ಇತರೇ ಕ್ಷೇತ್ರದ ನೌಕರರು. 

*. "ಕಳೆದ ಮೂರು ವರ್ಷಗಳಲ್ಲಿ ಯಾವುದಾದರೂ ಒಂದು 
ವರ್ಷದಲ್ಲಿ ಆದಾಯ ತೆರಿಗೆ ಪಾವಶಿಸಿರುವವರಿಗೆ. 


iN 8 


| 5.ಬೆಳೆ ಸಾಲದ ಹೊರಬಾಕಿ ಸುಸ್ತಿ ಇದ್ದಲ್ಲಿ. ಮರುಪಾವಕಿ | 


751057208 ಕ್ಕ ಪೊರಬಾಕಿ ಜಾತ್ರ ಇದ್‌ ಕನ ಪ್‌ 

ಹೆಚ್ಚಿನ "ಅಸಲನ್ನು ಗಡುವಿನ ದಿನಾಂಕದೊಳಗೆ ಮರುಪಾವತಿಸತಕ್ಕದ್ದು. 
 ದಿನಾಂಕದವರೆಗಿನ ಸಂಪೂರ್ಣ ಬಡ್ಡಿಯನ್ನು ಹಾಗೂ ರೂ.100 | 

ಲಕ್ಷಕ್ಕಿಂತ ಹೆಚ್ಚಿನ ಅಸಲನ್ನು ದಿನಾಂಕ: 3107.2019 ರೊಳಗೆ [| 
ಪಾವತಿಸತಕ್ಕದ್ದು. ed 
6. ಎರಡು ಸಹಕಾರ ಸಂಘಗಳಲ್ಲಿ ಸಾಲ ಪಡೆದಿದ್ದಲ್ಲಿ ಒಂದು ಸಹಕಾರ | 
. ಸಂಘದಲ್ಲಿ ಮಾತ್ರ ಸಾಲ ಮನ್ನಾ ದೊರೆಯುವುದು. 


} ಸಂಖ್ಯೆ: ಸಿಒ 18 ಸಿಎಲ್‌ಎಸ್‌ 29021 


ww. 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


ಅನುಬಂಧ-1 
(ರೂ. ಅಕ್ಷಗಳಲ್ಲ) 
7 = ಮೈಸೂರು ಜಲ್ಲೆ" | ಚಾಮರಾಜನಗರ ಜಲ್ಲೆ 
ದ Ey | ರೈತರ ವಿವರ gall ರೈತರ ವಿವರ, I 
ಸಂಘಗಳು ನಾ 2018-19 . 2019-2೦ 2೦18-19 IK 2019-2೦ 
ಸಂಖ್ಯೆ ಮೊತ್ತ ಸಂಖ್ಯ] ಮೊತ್ತ | ಸಂಖ್ಯೆ | ಮೊತ್ತ ಸಂಖ್ಯೆ 7 ಮೊತ್ತ 
ತಸಸಪ ಮತ್ತ | ಅಲ್ಸಾವರಸೃಷ ಸಾರ 43505 | 3607026 34744 | 30862.35 | 14963 | 11268.40| 11085 | 8501.55; 
ಪ್ರಾಥಮಿಕ ಕೃಷಿ T 
ಪತ್ತಿನ ಸಹಕಾರ ಮಧ್ಯಮಾವಧಿ ಕೃಷಿ \ 
ಸಂಘಗಳ ಮೂಲಕ ಸಾಲ | -859 1459.50 | 1306 | 4409.00] 18 66.02| 140 522.01 
ಪಕಾರ್ಡ್‌ 1 ಮಧ್ಯಮಾವಧ ce T r =| 
ಬ್ಯಾಂಕುಗಳ 1ದೀರ್ಫಾವಧಿ ಕೃಷಿ } 
ಮೂಲಕ ಸಾಲ. 722 1046.21| 717 1078.41 | 108 137.89| 239 282.95 
ಒಟ್ಟು [44924] 41475.97| 36767 | 36349.76| 15089 | 1147231] 11464] 9306.51 


ಸಹಕಾರೆ ಸಂಘಗಳ ಆಪರ ನಿಬಂಧಕರು 


(ಪತ್ತು) 


